ಕರ್ನಾಟಕ ವಿಧಾನ ಪರಿಷತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1808 

2. ಮಾನ್ಯ ಸದಸ್ಯರ ಹೆಸರು ಶ್ರೀ ಸಲೀಂ ಅಹಮದ್‌ (ಸ್ಥಳೀಯ ಸಂಸ್ಥೆಗಳ ಕೇತು) 

3. ಉತ್ತರಿಸಬೇಕಾದ ದಿನಾಂಕ : 15.03.2022 

4. ಉತರಿಸುವ ಸಚಿವರು : ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 

(ಅ) | ರೈತರು ಸಕ್ಕರೆ ಕಾರ್ಬಾನೆಗಳಿಗೆ | ಸಕ್ಕರೆ ಕಾರ್ಬಾನೆಗಳಿಗೆ ಕಬ್ಬು ಸರಬರಾಜು ಮಾಡಿದ 14 
ಪೂರೈಸುವ ಕಬ್ಬಿನ ಬಿಲ್ಲಿನ ಹಣವನ್ನು | ದಿನಗಳೊಳಗಾಗಿ ರೈತರಿಗೆ. ಸಕ್ಕರೆ ಕಾರ್ಜಾನೆಗಳು ಕಬ್ಬಿನ 
ಎಷ್ಟು. ದಿನಗಳೊಳಗಾಗಿ ಪಾವತಿ | ಬಿಲ್ಲನ್ನು ಪಾವತಿ ಮಾಡಲು ಕಬ್ಬು (ನಿಯಂತ್ರಣ) ಆದೇಶ 
ಮಾಡಬೇಕೆಂಬ ಕಾನೂನನ್ನು | 1966 ಕಲಂ 38 ಎ) ರಲ್ಲಿ ನಿಯಮಿಸಲಾಗಿದೆ. ರಾಜ್ಯದ 
ಲೂಪಿಸಲವಗಿಟೆ; ವಿಗೆದಿತ ಅವಧಿಯಲ್ಲಿ | ಬಯತೇಕ ಸಕ್ಕರೆ ಕಾರ್ಬಾನೆಗಳು ವಿಗದಿತ ಅವಧಿಯಲ್ಲಿ 
ಹಣವನ್ನು ರೈತರಿಗೆ ಪಾವತಿ | ರೈತರಿಗೆ ಕಬ್ಬಿನ ಬಿಲನ್ನು ಪಾಪತಿಸುತ್ತವೆ. 

- | ಮಾಡಲಾಗುತ್ತಿದೆಯೇ § f _ 

(ಆ) | ನಿಗದಿತ ಅವಧಿಯಲ್ಲಿ ರೈತರಿಗೆ |2020-21ನೇ ಹಂಗಾಮಿನಲ್ಲಿ ಒಟ್ಟಿ 65 ಸಕ್ಕರೆ 
ಹಣವನ್ನು ಪಾವತಿ ಮಾಡದಿದ್ದಲ್ಲಿ |! ಕಾರ್ಯಾನೆಗಳು ಕಾರ್ಯ ನಿರ್ವಹಿಸುತ್ತಿದ್ದು, ಸದರಿ ಸಾಲಿನ 
ಎಷ್ಟು ದಿವಸಗಳಿಂದ ಹಣ ಪಾವತಿಗೆ | ಕಬ್ಬು ಬಿಲ್ಲನ್ನು ರೈತರಿಗೆ ಪೂರ್ಣವಾಗಿ ಪಾಪತಿಸಿರುತ್ತವೆ. 
ಬಾಕಿ ಇರುತ್ತದೆ, ಮತ್ತು ಎಷ್ಟು ಜನ | ಆದ್ದರಿಂದ ಯಾವುದೇ ಬಾಕಿ ಇರುವುದಿಲ್ಲ. 
ರೈತರಿಗೆ ಪಾವತಿ ಮಾಡಬೇಕಾಗಿದೆ; 

RR EARN 2021-22ನ್ನ ಹಂಗಾಮಿನಲ್ಲಿ ಕಬ್ಬು ಸರಬರಾಜು 
ರಾ ರಾ ರ್‌ ಮಾಡಿದ ರೈತರಿಗೆ ದಿನಾಂಕ:28022002 ರಲ್ಲಿದ್ದಂತೆ' 
ಪಾವತಿಸಬೇಕಾದ ಕಬ್ಬು ಬಿಲ್ಲು ಮೊತ್ತ ರೂ.17173.81 
ಕೋಟಿಗಳಷ್ಟಿದ್ದು, ಈ ಪೈಕಿ ರೂ.13296.82 ಕೋಟಿಗಳನ್ನು 
ಪಾವತಿಸಿರುತ್ತವೆ. ಇನ್ನೂ ರೂ.387839ಕೋಟಿಗಳಷ್ಟು 
ಬಾಕಿ ಇರುತ್ತದೆ. ಪಾವತಿ ಪ್ರಮಾಣವು ಶೇ.77ರಷ್ಠಿರುತ್ತದೆ. 
ಕೆಲವು ಕಾರಾನೆಗಳು ಕೇ೦ದ್ರ ಸರ್ಕಾರ ನಿಗದಿಪಡಿಸಿರುವ 
ಎಫ್‌. ಆರ್‌.ಪಿ. ದರಕ್ಕೂ ಮೇಲ್ಪಟ್ಟು ಕಬ್ಬು ಬಿಲ್ಲನ್ನು 
ಪಾವತಿಸಿರುತ್ನದೆ. ಪ್ರಸ್ತುತ 2021-22ನೇ ಹಂಗಾಮು 
ಚಾಲನೆಯಲ್ಲಿರುವುದರಿಂದ ಕಾರ್ಯಾನೆಗಳು ರೈತರ ಕಬ್ಬು 
ಬಿಲ್ಲು ಬಾಕಿ ಮೊತ್ತವನ್ನು ಪಾಪತಿಸಲು 
ಅವಕಾಶಗಳಿರುತ್ತವೆ. Ne _ 
ಇ | ರೈತರಿಗೆ ವಿಗದಿತ ಅವಧಿಯಲ್ಲಿ ಕಬ್ಬು ಸಕ್ಕರೆ ಕಾರ್ಬಾನೆಗಳು ಬಾಕಿ ಉಳಿಸಿಕೊಂಡಿರುವ ರೈತರ 


ಸರಬರಾಜು. _ ಮಾಡಿರುವ 
_ಹಣವನ್ನು__' ಪಾಪತಿ 


ಬಾಕಿ 


ಕಬ್ಬು ಬಿಲ್ಲಿನ ಮೊತ್ತವನ್ನು ಭೂಕೆಂದಾಯದ ಬಾಕಿ 
__ ಮಾಡದ. 


ಕಾರ್ನ್ಮಾನೆಗಳ ವಿರುದ್ದ ಸರ್ಕಾರ 
ಕೈಗೊಳ್ಳುವ ಕ್ರಮಗಳೇನು, ಹಾಗೂ 
ರೈತರಿಗೆ ನೀಡುವ ಪರಿಹಾರಗಳೇನು? 


ಕಬ್ಬು (ವಿಯಂತ್ರಣ) ಆದೇಶ 1966 ಕಲಂ 38) ರನ್ನಯ| 


ಸಕ್ಕರೆ ಕಾರ್ಯಾನೆಗಳಿಗೆ ಶಾಸನಬದ್ದ ನೋಟೀಸ್‌ ಗಳನ್ನು 
ಜಾರಿಗೊಳಿಸಲಾಗಿದೆ. ಆದಾಗ್ಯೂ, ಸಕ್ಕರೆ ಕಾರಾನೆಗಳು 
ಬಾಕಿ ಮೊತ್ತವನ್ನು ವಿಗದಿತ ಸಮಯದಲ್ಲಿ ಪಾವತಿ 
ಮಾಡದೇ ಇದ್ದಲ್ಲಿ ಬಾಕಿ ಬಿಲ್ಲಿನ ಮೊತ್ತವನ್ನು 
ಭೂಕಂದಾಯದ ಬಾಕಿ ಎಂದು ಪರಿಗಣಿಸಿ ವಸೂಲು 
ಮಾಡಲು ಕಬ್ಬು (ವಿಯಂತ್ರಣ) ಆದೇಶ 1966 ಕಲಂ 
3(8)ರಸ್ಪಯ. ಸಲಂಬಂಧಷಹಟ್ಟ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ 
ವಸೂಲಾತಿ ಧೃಢೀಕರಣ ಪತ್ರಗಳನ್ನು ಹೊರಡಿಸಿ ಕಬ್ಬು 


| ಬಿಲ್ಲು ಬಾಕಿ ವಸೂಲಾತಿಗೆ ಕ್ರಮವಹಿಸಲಾಗುವುದು, _ 


೫ Pod 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


